ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1797 (2155) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಎನ್‌.ಅಪ್ಕಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ: ರಾಜ್ಯದಲ್ಲಿ ಎನ್‌.ಪಿ.ಎಸ್‌ ಯೋಜನೆ ಜಾರಿಯ ಬಗ್ಗೆ 


(ಅ) ರಾಜ್ಯದಲ್ಲಿ ಎನ್‌.ಪಿ.ಎಸ್‌. ಯೋಜನೆ ಜಾರಿಗೆ ಬಂದಾಗಿನಿಂದ ಎಷ್ಟು ನೌಕರರು ಇದಕ್ಕೆ 
ಒಳಪಟ್ಟೆರುತ್ತಾರೆ, ಈ ಯೋಜನೆಗೆ ಒಳಪಟ್ಟು ಎಷ್ಟು ನೌಕರರು ನಿವೃತ್ತಿ ಹೊಂದಿರುತ್ತಾರೆ; 
ನಿವೃತ್ತಿ ಹೊಂದುವ ಸಮಯದಲ್ಲಿ ಇವರ ಎನ್‌.ಪಿ.ಎಸ್‌. ಖಾತೆಯಲ್ಲಿದ್ದ ಮೊತ್ತವೆಷ್ಟು; ಈ 
ಖಾತೆಯಿಂದ ನಿವೃತ್ತಿ ಸಂದರ್ಭದಲ್ಲಿ ನೌಕರರಿಗೆ ಪಾವತಿಸಿದ ಮೊತವೆಷ್ಟು; ಬಾಕಿ ಉಳಿದ 
ಮೊತದಿಂದ ಮಾಹೆಯಾನ ಎಷ್ಟು ಹಣವನ್ನು ಪಿಂಚಣಿಯಾಗಿ ನೀಡಲಾಗುತ್ತಿದೆ; 
(ಇಲಾಖಾವಾರು ವಿವರ ನೀಡುವುದು) 


(ಆ) ಎನ್‌.ಪಿ.ಎಸ್‌. ಯೋಜನೆಯಡಿ ನಿವೃತ್ತಿ ಹೊಂದಿರುವ ನೌಕರರಿಗೆ ಪ್ರಸ್ತುತ ನೀಡುತ್ತಿರುವ 
ಪಿಂಚಣಿ ಎಷ್ಟು ; ಅದೇ ನೌಕರರ ಓ.ಪಿ.ಎಸ್‌ಗೆ ಒಳಪಟ್ಟೆದ್ದಲ್ಲಿ ಲಭ್ಯವಾಗುತ್ತಿದ್ದ ಪಿಂಚಣಿ 
ಎಷ್ಟು; (ವಿವರ ನೀಡುವುದು) 


(ಇ) ಎನ್‌.ಪಿ.ಎಸ್‌ ಯೋಜನೆಯ ಸಂಬಂಧ ರಚಿಸಿರುವ ಸಮಿತಿಗೆ ವರದಿಯನ್ನು ಸಲ್ಲಿಸಲು 
ನಿಗದಿಪಡಿಸಿರುವ ಕಾಲಮಿತಿ ಏನು; ಈ ಸಮಿತಿಯಲ್ಲಿರುವ ಸದಸ್ಯರ ವಿವರ ನೀಡುವುದು; 
ಹಾಗೂ ಈ ಸಮಿತಿಯು ಇಲ್ಲಿಯವರೆಗೆ ನಡೆಸಲಾಗಿರುವ ಸಭೆಗಳೆಷ್ಟು? (ವಿವರ ನೀಡುವುದು) 


